. ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


628 

ಶ್ರೀ ಹೆಚ್‌. ಎಂ. ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
04.03.2021 


ಉತ್ತರಿಸುವವರು ಮಾನ್ಯ, ಮುಖ್ಯಮಂತ್ರಿಗಳು 
_ ತ್‌ | ಉತ 
ಅ) | ರಾಜ್ಯದ ಎನ್‌.ಪಿ.ಎಸ್‌ ನೌಕರರ ಹೊಸ | ಹಳೆಯ ಪಿಂಚಣಿ ಯೋಜನೆಯನ್ನು ಮುಂದುವರೆಸಲು ಆರ್ಥಿಕ 
ಪಿಂಚಣಿ ಯೋಜನೆಯ ಬದಲು ಹೊರೆಯನ್ನು ನಿಭಾಯಿಸಲು ಸಾಕಷ್ಟು ನಿಧಿಯ ಆಧಾರ 
ಹಳೆಯ ಯೋಜನೆಯನ್ನೇ | ಇಲ್ಲದಿರುವುದರಿಂದ ಹಾಗೂ ರಿಸರ್ವ್‌ ಬ್ಯಾಂಕ್‌ರವರು ರಚಿಸಿದ 
ಮುಂದುವರೆಸಲು ಸರ್ಕಾರದ | ಸಮಿತಿಯ ವರದಿಯ ಶಿಫಾರಸ್ಲಿನ ಆಧಾರದ ಮೇಲೆ ಕೇಂದ್ರ 
ಮುಂದಿರುವ ಸಮಸ್ಯೆಗಳೇನು; | ಸರ್ಕಾರವು ನೂತನ ಪಿಂಚಣಿ ಯೋಜನೆಯನ್ನು ದಿನಾಂಕ: 
ಎನ್‌.ಪಿ.ಎಸ್‌ ನೌಕರರು ಮರಣ [01.01.2004 ರಿಂದ ಜಾರಿಗೊಳಿಸಿರುತ್ತದೆ. ಅದರಂತೆಯೇ ಇತರೆ 
ಹೊಂದಿದರೆ ಅವರ ಕುಟುಂಬದವರಿಗೆ ರಾಜ್ಯಗಳು ಈ ಯೋಜನೆಯನ್ನು ಅಳವಡಿಸಿಕೊಂಡ 
ಕೆಲಸ ನೀಡುವ ಬಗ್ಗೆ ಸರ್ಕಾರ ಚಿಂತನೆ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯವು ಕೂಡ ಸರ್ಕಾರದ ಆದೇಶ 
ನಡೆಸಿದೆಯೇ; (ಮಾಹಿತಿ ನೀಡುವುದು) ಸಂಖ್ಯೆ ಆಇ (ಎಸ್‌.ಪಿ.ಎಲ್‌) 04 ಪಿಇಟಿ 2005. ದಿನಾಂಕ: 
" 31.03.2006ರನ್ನ್ವಯ ದಿನಾಂಕ: 01.04.2006ರಂದು ಮತ್ತು 
ತದನಂತರ ಸರ್ಕಾರಿ ಸೇವೆಗೆ ಸೇರುವ ನೌಕರರಿಗೆ ನೂತನ 
ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. 
ಎನ್‌.ಪಿ.ಎಸ್‌. ನೌಕರರು ಸರ್ಕಾರಿ. ನೌಕರರಾಗಿರುವುದರಿಂದ 
ಕರ್ನಾಟಕ ಸಿವಿಲ್‌. ಸೇವಾ (ಅನುಕಂಪದ ಆಧಾರದ ಮೇಲೆ 
ನೇಮಕಾತಿ) ನಿಯಮಗಳು, 1996 ರನ್ವಯ ಸೇವೆಯಲ್ಲಿ 
ರುವಾಗಲೇ ಮೃತಪಟ್ಟಲ್ಲಿ ಆತನ ಅವಲಂಬಿತರಲ್ಲಿ ಒಬ್ಬರಿಗೆ 
ಅರ್ಹತೆಯ ಆಧಾರದ ಮೇಲೆ ಅನುಕಂಪದ ಆಧಾರದ 
ನೇಮಕಾತಿಯನ್ನು ನೀಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. 
ಆ) | ಎನ್‌.ಪಿ.ಎಸ್‌ ನೌಕರರ ವೇತನದಲ್ಲಿ ಎನ್‌.ಪಿ.ಎಸ್‌ ನೌಕರರು ಸೇವೆಗೆ ಸೇರಿದ ನಂತರ ಕೆ.ಜಿ.ಐ.ಡಿ 


ಶೇ 10ರಷ್ಟನ್ನು ಕಡಿತಗೊಳಿಸಲಾಗಿದ್ದು, 
ಇದನ್ನು ಯಾವ ಖಾತೆಗೆ ಜಮಾ 
ಮಾಡಲಾಗಿದೆ: (ವಿವರ ನೀಡುವುದು) 


ಸಂಖ್ಯೆ ಪಡ್ಗೆದು ಮಾನವ ಸಂಪನ್ಮೂಲ ನಿರ್ವಹಣೆ ವ್ಯವಸ್ಥೆಯಲ್ಲಿ 
ಸೇವಾ ಪುಸ್ತಕವನ್ನು ಸೃಜಿಸಿ, CSRF-1.2 (Common 
Subscriber Registration Form) Online ಮೂಲಕ 
ಸಲ್ಲಿಸಿ Central Regulatory Authority ರವರಿಂದ 
12ಅಂಕಿಗಳ ಪ್ರಾನ್‌ ಸಂಖ್ಯೆ: ಪಡೆಯಲಾಗುತ್ತದೆ. ತದನಂತರ 
ಮಾನವ ಸಂಪನ್ಮೂಲ ನಿರ್ವಹಣೆ ವ್ಯವಸ್ಥೆಯಲ್ಲಿ ವೇತನ ಬಿಲ್ಲನ್ನು 
ಸಿದ್ದಪಡಿಸುವಾಗ ನೌಕರರ. ಎನ್‌.ಪಿ.ಎಸ್‌. ವಂತಿಗೆ (ಮೂಲ 
ವೇತನ ತುಟ್ಟಿಭತ್ಯೆ) ಶೇ. 10ರಷ್ಟು ವೇತನದಿಂದ 


ಕಪಾವಣೆಯಾಗುತ್ತದೆ. ಇದಕ್ಕೆ ಖಜಾನೆಯಿಂದ ಸರ್ಕಾರ | 
ಶೇ.14ರಷ್ಟು ವಂತಿಗೆಯನ್ನು ಸೇರಿಸಿ, Central Regulatory 
Authority ರವರಲ್ಲಿ ತೆರೆದಿರುವ ಪ್ರಾನ್‌ ಖಾತೆಗೆ ಜಮಾ 
ಮಾಡಲಾಗುತ್ತಿದೆ. ' 


ತದನಂತರ ಸದರಿ ಮೊತ್ತವನ್ನು ಎನ್‌.ಪಿ.ಎಸ್‌. ಟ್ರಸ್ಟ್‌ ನಿಂದ 
ನೇಮಿಸಿರುವ ಪಿಂಚಣಿ ನಿಧಿ ನಿರ್ವಾಹಕರಲ್ಲಿ (Pension Fund 
Manager) ಈ ಕೆಳಕಂಡಂತೆ ಹೂಡಿಕೆ ಮಾಡಲಾಗುತ್ತಿದೆ. 


ಇ) 


ಎನ್‌.ಪಿ.ಎಸ್‌ ನೌಕರರಿಗೆ ಜಿ.ಪಿ.ಎಫ್‌ 
ಖಾತೆ ತೆರೆಯುವ ಕುರಿತು ಸರ್ಕಾರದ 


"| ನಿಲುಷೇನು; (ವಿವರ ನೀಡುವುದು) 


7 ಎಸ್‌.ಬಿ.ಐ 35.50% 
2° |ಎಲ್‌.ಇಸಿ 29.50% 

3 ಯು.ಟಿ. ಐ 32.00% 

ಕರ್ನಾಟಕ ಸರ್ಕಾರಿ ಸಾಮಾನ್ಯ ಭವಿಷ್ಯ ನಿಧಿ ನಯಮಗಳು, 
2016ರ ನಿಯಮಗಳು ಎನ್‌.ಪಿ.ಎಸ್‌. ನೌಕರರಿಗೆ 
ಅನ್ನಯಿಸುವುದಿಲ್ಲ. 


ಈ) 


ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ 


ಸರ್ಕಾರಿ ಕಛೇರಿಯಲ್ಲಿ ಕೊರತೆಯಿರುವ 


ಸಿಬ್ಬಂದಿಗಳ ಭರ್ತಿ ಪ್ರಕ್ರಿಯೆ 
ಪೂರ್ಣವಾಗಿದೆಯೇ? 
ವಿವರಗಳೊಂದಿಗೆ ಮಾಹಿತಿ 
ನೀಡುವುದು) 


ಆರ್ಥಿಕ ಮಿತವ್ಯಯ ಆದೇಶವನ್ನು ಗಮನದಲ್ಲಿರಿಸಿ ಅಗತ್ಯಕ್ಕೆ 
ತಕ್ಕಂತೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ. 


ಪ್ರಸ್ತುತ 7,72,435 ಮಂಜೂರಾದ ಹುದ್ದೆಗಳ ಪೈಕಿ 518,632 
ಹುದ್ದೆಗಳು ಭರ್ತಿಯಾಗಿವೆ. 


ಆಇ 44 ಪಿಇಎನ್‌ 2021 


ಟಸ್‌. 
(ಬಿ.ಎಸ್‌ ಯಡಿಯೂರಪ್ಪ) 


ಮುಖ್ಯಮಂತ್ರಿ 


